ಸದಸ್ಯರ ಹೆಸರು 


ಕರ್ನಾಟಕ ವಿಧಾನ ಪರಿಷತ್ತು 
ಶ್ರೀ ಪಿ.ಆರ್‌.ರಮೇಶ್‌ (ನಾಮನಿರ್ದೇಶನ ಹೊಂದಿದವರು) 


- ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1371(1664) 
ಉತ್ತರಿಸುವ ಸಚಿವರು ಕೈಮಗ್ಗ ಮತ್ತು ಜವಳಿ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಸಜಿವರು. 
ಉತ್ತರಿಸಬೇಕಾದ ದಿನಾಂಕ 20.03.2020 
3 ಪ್ರಶ್ನೆ ಉತ್ತರ 
(ಅ)] ರಾಜ್ಯದಲ್ಲಿ ಎಷ್ಟು ಜವ್‌ ರಾಜ್ಯದಲ್ಲಿ ಒಟ್ಟು "04 ಜವಳಿ ಪಾರ್ಕ್‌ಗಳನ್ನು ಸ್ಥಾಫಿಸಲಾಗಿರುತ್ತದೆ; ಅದರಲ್ಲಿ 02 
ಪಾರ್ಕ್‌ಗಳನ್ನು ಸ್ಥಾಪಿಸಲಾಗಿದೆ; ಪಾರ್ಕ್‌ ಗಳು ಕಾರ್ಯ ನಿರ್ವಹಿಸುತ್ತಿದ್ದು, 02 ಪಾರ್ಕ್‌ ಗಳು ಅನುಷ್ಠಾನದ 
(ಜಿಲ್ಲಾವಾರು ವಿವರ | ಹಂತದಲ್ಲಿರುತ್ತದೆ. 
ನೀಡುವುದು) 1. ದೊಡ್ಡಬಳ್ಳಾಪುರ ಇಂಟಿಗ್ರೇಟೆಡ್‌ ಟೆಕ್ಸ್‌ ಟೈಲ್‌ ಪಾರ್ಕ್‌ ಕೇಂದ್ರ ಸರ್ಕಾರದ 
m್‌.®.ಟಿ.ಪಿ.(Scheme for Integrated Textile Park) ಯೋಜನೆ 
ಯಡಿಯಲ್ಲಿ 48 ಎಕರೆ ಜಾಗದಲ್ಲಿ ನಿರ್ಮಾಣಗೊಂಡು ಕಾರ್ಯ 
ನಿರ್ವಹಿಸುತ್ತಿದೆ. 

2. ಮೆಃ ಬೈನರಿ ಅಪೆರಲ್‌ ಪಾರ್ಕ್‌ ರಾಜ್ಯ ಸರ್ಕಾರದ ನೂತನ ಜವಳಿ ನೀತಿ 
ಯೋಜನೆಯ ಗ್ರೀನ್‌ ಫೀಲ್ಡ್‌ ಟೆಕ್ಸ್‌ ಟೈಲ್‌ ಪಾರ್ಕ್‌ ಯೋಜನೆಯಡಿಯಲ್ಲಿ 
25 ಎಕರೆ ಜಾಗದಲ್ಲಿ ನಿರ್ಮಾಣಗೊಂಡು ಕಾರ್ಯನಿರ್ವಹಿಸುತ್ತಿದೆ. 

3. ಗುಲ್ಬರ್ಗಾ ಟಿಕ್ಸ್‌ ಟೈಲ್‌ ಪಾರ್ಕ್‌ ಸಹ ಕೇಂದ್ರ ಸರ್ಕಾರದ ಯೋಜನೆ 
ಯಾಗಿದ್ದು, ಎಸ್‌.ಐ.ಟಿ.ಪಿ. (Scheme for Integrated Textile Park) 
ಯೋಜನೆಯಡಿಯಲ್ಲಿ 50 ಎಕರೆ ಜಾಗದಲ್ಲಿ ಅನುಷ್ಠಾನದ 
ಹಂತದಲ್ಲಿರುತ್ತದೆ. 

4. ಮೆ ಕುರಣೆ ಟೆಕ್ಸ್‌ ಟೈಲ್‌ ಪಾರ್ಕ್‌ ಪ್ರೈ ಲಿ ಬುಗಟಿ ಆಲೂರು ಗ್ರಾಮ, 
ಹುಕ್ಕೇರಿ ತಾ॥ ಬೆಳಗಾವಿ ಜಿಲ್ಲೆಯಲ್ಲಿ 1816 ಎಕರೆ ಪ್ರದೇಶದಲ್ಲಿ 
ಯೋಜನೆಯು ಅನುಷ್ಠಾನದ ಹಂತದಲ್ಲಿದೆ. 

(ಆ) | ಹೊಸದಾಗಿ `'ಜವಳಿ ಪಾರ್ಕ್‌ 
ನಿರ್ಮಿಸುವ ಯೋಜನೆ ಹೌದು 


ಸರ್ಕಾರದ ಮುಂದಿಜೆಯೇ; 


(ಇು]ಇದ್ದಕ್ಲ, ಎಷ್ಟು `ಜವೌ್‌ ಪಾರ್ಕ್‌ 
ನಿರ್ಮಿಸುವ 
ಹೊಂದಿದೆ; ಇದಕ್ಕೆ 
ಅನುದಾನವನ್ನು ಮೀಸಲಿರಿಸ 
ಲಾಗಿದೆ? (ಸಂಪೂರ್ಣ ಮಾಹಿತಿ 


ನೀಡುವುದು) 


ಗುರಿಯನ್ನು 
ಎಷ್ಟು 


2020-21ನೇ ಸಾಲಿನ ಆಯವ್ಯಯ ಘೋಷಣೆಯಲ್ಲಿ ಕಂಡಿಕೆ(167)ರಲ್ಲಿ ಹಾವೇರಿ 
ಜಿಲ್ಲೆಯ ಶಿಗ್ಗಾಂವಿಯಲ್ಲಿ ಮತ್ತು ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ನೂತನ ಜವಳಿ 
ಪಾರ್ಕ್‌ ನಿರ್ಮಿಸುವ ಬಗ್ಗೆ ಘೋಷಿಸಲಾಗಿದೆ. ಸದರಿ ಪಾರ್ಕ್‌ ಗಳ ಅಭಿವೃದ್ಧಿಗೆ 
ಅನುದಾನ ನೀಡಿರುವ ಕುರಿತು ಆರ್ಥಿಕ ಇಲಾಖೆಯು ಇನ್ನೂ Budget Advice 
ಅನ್ನು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಗೆ ಒದಗಿಸಿರುವುದಿಲ್ಲ. 


ಅಲ್ಲದೇ, 2019-24ರ ನೂತನ ಜವಳಿ ಹಾಗೂ ಸಿದ್ದ ಉಡುಪು ನೀತಿಯ 

ಮಾರ್ಗಸೂಚಿಯನ್ವಯ ಆಸಕ್ತಿ ಹೊಂದಿರುವ ಉದ್ದಿಮೆದಾರರು ಪಾರ್ಕ್‌ ಸ್ಥಾಪನೆ 

ಮಾಡಲು ಮುಂದೆ ಬಂದಲ್ಲಿ, ಅಂತಹ ಉದ್ದಿಮೆದಾರರಿಗೆ ಸಾಮಾನ್ಯ 

ಮೂಲಭೂತ ಸೌಕರ್ಯ ಅಭಿವೃದ್ಧಿಪಡಿಸಲು ಅನುಕೂಲವಾಗುವಂತೆ ಈ ಕೆಳಕಂಡ 

ಸಹಾಯಧನವನ್ನು ನೀಡಲಾಗುವುದು:- 

> ವೈಯಕ್ತಿಕ ಯೋಜನಾ ಮೊತ್ತದ. ಶೇ.25ರಷ್ಟು ಅಥವಾ ರೂ.25.00 
ಕೋಟಿಗಳವರೆಗೆ ಸಹಾಯಧನ. 

> ಎಸ್‌.ಪಿ.ವಿ. ನೊಂದಾಯಿತ ಜವಳಿ ಘಟಕ ಸ್ಥಾಪನೆಗೆ ಯೋಜನಾ ಮೊತ್ತದ 
ಶೇ.40ರಷ್ಟು ಅಥವಾ ರೂ.40.00 ಕೋಟಿಗಳವರೆಗೆ ಸಹಾಯಧನ. 


ಸೆಂ: ವಾಕೈ 87 JAKE 2020 


Mo ಪಾಟೀಲ್‌) 


ಕೈಮಗ್ಗ ಮತ್ತು ಜವಳಿ ಹಾಗೂ ಅಲ್ಲಸಂಖ್ಯಾತರ ಕಲ್ಯಾಣ ಸಚಿವರು 


